ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕಪಾಲ ಬೆಟ್ಟಿದಲ್ಲಿ ಯೇಸು ಪ್ರತಿಮೆ ಕುರಿತು 


ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
1200 (1332) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕನಕಪುರ ತಾಲ್ಲೂಕಿನ ಹಾರೋಬಲೆಯ ಕಪಾಲ ಬೆಟ್ಟಿವು ಗೋಮಾಳವಾಗಿದ್ದು, ಸದರಿ ಜಾಗದಲ್ಲಿ 
ಖಾಯಂ ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಳ್ಳಲು ನಿಯಮದಲ್ಲಿ ಅವಕಾಶವಿದೆಯೇ; ಈ ಜಾಗವನ್ನು 
ಬೇರೆ ಉಪಯೋಗಕ್ಕೆ ಪರಿವರ್ತಿಸುವ ಮೊದಲೇ 


ಸದರಿ ಜಾಗದಲ್ಲಿ ನಿರ್ಮಾಣ ಕಾರ್ಯಗಳು ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಯಾವುದೇ 
ಅನುಮತಿ ಇಲ್ಲದೆ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಸಹಕರಿಸಿದ ಅಧಿಕಾರಿಯ ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; ನಿಯಮದ ಪ್ರತಿಯೊಂದಿಗೆ ಮಾಹಿತಿ ನೀಡುವುದು; 


(ಆ) ಸದರಿ ಜಮೀನನ್ನು ಪಡೆದುಕೊಂಡಿರುವ ಕಪಾಲ ಬೆಟ್ಟಿ ಅಭಿವೃದ್ಧಿ ಟ್ರಸ್ಟ್‌ ಜಮೀನು ಪರಿವರ್ತನೆ 
ಕೋರಿ ಯಾವಾಗ ಅರ್ಜಿ ಸಲ್ಲಿಸಿರುತ್ತಾರೆ; ಸದರಿ ಜಮೀನನ್ನು ಯಾವ ರೀತಿಯ ಉಪಯೋಗಕ್ಕಾಗಿ 
ಪರಿವರ್ತಿಸಲಾಗಿದೆ; ಗೋಮಾಳ ಜಮೀನನ್ನು ಯಾವುದೇ ಬೇರೆ ರೀತಿಯ ಉಪಯೋಗಕ್ಕೆ 
ಅನುವಾಗುವಂತೆ ಪರಿವರ್ತಿಸಲು ಇರುವ ನಿಯಮಗಳೇನು; (ಮಾಹಿತಿಯೊಂದಿಗೆ ಪ್ರತಿಯನ್ನು 
ನೀಡುವುದು) 


(ಇ) ಗೋಮಾಳ ಜಮೀನಿನಲ್ಲಿ ಅಕುಮವೆಸಗಲು ಸಹಕರಿಸಿದ ಅಧಿಕಾರಿಯನ್ನು ಅಮಾನತ್ತು 
ಮಾಡಲಾಗಿದೆಯೇ ಸರ್ಕಾರ ಸಾರ್ವಜನಿಕ ಸ್ಥಳವನ್ನು ಅಕ್ರಮವಾಗಿ ಅಕುಮಿಸಲು ಸಹಕರಿಸಿದ 
ಅಧಿಕಾರಿಯ ಮೇಲೆ ಕ್ರಿಮಿನಲ್‌ ಪ್ರಕರಣ ದಾಖಲಿಸಲಾಗಿದೆಯೇ; ಇಲ್ಲವಾದಲ್ಲಿ, ಎ೦ದು ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸ-ಲಾಗುವುದು; 


(ಈ) ಕನಕಪುರ ತಾಲ್ಲೂಕಿನಲ್ಲಿ ಕಳೆದ 5 ವರ್ಷಗಳ ಹಿಂದೆ ಎಷ್ಟು ಎಕರೆ ಗೋಮಾಳ ಜಮೀನು ಇತ್ತು; 
ಪ್ರಸ್ತುತ ಎಷ್ಟು ಎಕರೆ ಗೋಮಾಳ ಜಮೀನು ಇದೆ ಎಂಬುದರ ಸಂಪೂರ್ಣ ಮಾಯಿತಿ ನೀಡುವುದು; ಸರ್ಮೇ 
ನಂಬರ್‌ ಸಹಿತ ಮಾಹಿತಿ ನೀಡುವುದು; 


(ಉ) ಕಳೆದ 5 ವರ್ಷಗಳಲ್ಲಿ ಕನಕಪುರ ತಾಲ್ಲೂಕಿನಲ್ಲಿ ಎಷ್ಟು ಎಕರೆ ಗೋಮಾಳ ಜಮೀನನ್ನು ಖಾಸಗಿ 
ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ; ಯಾವ ಕಾರಣಕ್ಕೆ ಮಂಜೂರು ಮಾಡಲಾಗಿದೆ; ಸರ್ವೇ ನಂಬರ್‌ 
ಸಮೇತ ವಿವರ ನೀಡುವುದು? 


